3 
ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


MX UW NN = 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ - 


213 . 
- ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
19-07-2019 
ಉಪ ಮುಖ್ಯಮಂತ್ರಿಗಳು 


(Ww 


೫ T] 


ಉತ್ತರ 


5 T 


ಬಂಗಳೂರು ನಗರದಲ್ಲಿ ಕಳೆದ ಒಂದು 
ರ್ಷದಲ್ಲಿ 600ಕ್ಕೂ ಹೆಚ್ಚು ಮರಗಳು 
Se ನೆಲಖ್ಬಿರುಳಿರುವುದು 


ಬೆಂಗಳೂರು. ನಗರದಲ್ಲಿ ಕಳೆದ : ಒಂದು ವರ್ಷದಲ್ಲಿ 
600ಕ್ಕೂ ಹೆಚ್ಚು - ಮರಗಳು ಮಳೆಯಿಂದಾಗಿ 
ನೆಲಕ್ಕುರುಳರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 


ಆ) 


| [ಸರ್ಕಾರದ ಗಮಕಕ್ಕೆ ಬಂದಿದೆಯೇ; 


ಬೆಂಗಳೂರು... ನಗರದಲ್ಲಿ ಮರಗಳನ್ನು 
ಉಳಿಸಲು, ಬೆಳೆಸಲು, "ಹಸಿರು ನಗರ 
ಎಂಬ ಖ್ಯಾತಿಯನ್ನು ಸಂರಕ್ಷಿಸಲು ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ; 


I 


ಬೆಂಗಳೂರು ನಗರದಲ್ಲಿ ಮರಗಳನ್ನು ಉಳಿಸಲು, 
ಬೆಳೆಸಲು, "ಹಸಿರು ನಗರ' ಎಂಬ ಖ್ಯಾತಿಯನ್ನು ಸಂರಕ್ಷಿಸುವ 
ಸಲುವಾಗಿ ಪ್ರಸ್ತುತ ವಷ ರ್ಷದಲ್ಲಿ ಒಟ್ಟು 75000 ಸಸಿಗಳನ್ನು 
ನೆಟ್ಟು ಪೋಷಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 


ಇ) 


"| ಮಳೆಗಾಲದಲ್ಲಿ ಮರಗಳು ಬೀಳುವುದರಿಂದ 


ಉಂಟಾಗುತ್ತಿರುವ ಪ್ರಾಣ ಹಾನಿ, ನಷ್ಟ 
ವಿದ್ಯುತ್‌ ಸಮಸ್ಯೆ ' ಮುಂತಾದ 
ಅನಾಹುತಗಳನ್ನು ತಪ್ಪಿಸಲು ಸರ್ಕಾರ ಏನು 


'ಕ್ರಮ ತೆಗೆದುಕೊಂಡಿದೆ" 9): 


'ಮಳೆಗಾಲದಲ್ಲಿ ಮರಗಳು '" ಬೀಳುವುದರಿಂದ 
ಉಂಟಾಗುತ್ತಿರುವ ಪ್ರಾಣ ಹಾನಿ, ನಷ್ಟ, ವಿದ್ಯುತ್‌ ಸಮಸ್ಯೆ 
ಮುಂತಾದ” ಅನಾಹುತಗಳನ್ನು ತಪ್ಪಿಸಲು ಪಾಲಿಕೆಯ ಅರ್ಯಣ್ಯ' 
ಘಟಕದ ವತಿಯುಂದ ಮುಂಜಾಗ್ಗತ? ಕ್ರಮವಾಗಿ 21 
ತಂಡಗಳನ್ನು ನೇಮಿಸಿಕೊಂಡು ಯಾವ ಮರಗಳು ಬೀಳುವ 
ಸ್ಥಿತಿಯಲ್ಲಿರುತ್ತದೆಯೋ ಹಾಗೂ . ಅಪಾಯ 
ಸ್ಥಿತಿಯಲ್ಲಿರುವಂತಹ ಮರ/ಮರಗಳ ರೆಂಬೆ ಕೊಂಬೆಗಳನ್ನು 
ತೆರವುಗೊಳಿಸುವ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ. 


ಸಂಖ್ಯೆ: ನಅಇ 47 ಎಂಎನ್‌ಜಿ 2019 


(ಈ SE 
ಉಪ ಮುಖ್ಯಮಂತ್ರಿ 


